ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 209 

; ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

17.02.2022 

: ಜಲಸಂಪನ್ಮೂಲ ಸಚಿವರು ' 


ಪ್ನಗತ 


ಉತ್ತರಗಳು 


Cpe 


[ತರವ್ಟ 
| ಉದ್ಯಾನವನಗಳಲ್ಲಿ 


ಜಲಾಶಯದ 

ಕಾರ್ಯ 
ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ 
ಸಂಖ್ಯೆ ಎಷ್ಟು 


ಕೃಷ್ಣಾ ಭಾಗ್ಯ ಜಲ'ನಿಗಮ ನಿಯಮಿತದ್‌ ಆಲಮಟ್ಟಿ ಜಲಾಶಯದ 
ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಉದ್ಯಾನವನಗಳನ್ನು 
ಅವಶ್ಯಕತೆ ಅನುಗುಣವಾಗಿ ಕೂಲಿ ಕಾರ್ಮಿಕರನ್ನು ನಿಯೋಜಿಸಿ 
ಉದ್ಯಾನವನ ನಿರ್ವಹಣೆಯನ್ನು ಮಾಡಲಾಗುತ್ತಿದ್ದ, ಪ್ರಸ್ತುತ 
ಸುಮಾರು 250 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. 


ಆ) 


ಈ ಕೊಲಿ ಕಾರ್ಮಿಕರು ಆಲಮಟ್ಟಿ 


| ಅಣೆಕಟ್ಟಿನಿಂದ ನಿರಾಶ್ರಿತರಾಗಿದ್ದು, ಕಳೆದ 


20 ವರ್ಷಗಳಿಂದ ಉದ್ಯಾನವನ 
ನಿರ್ವಹಣೆಯ ಕೆಲಸ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇ) 


ಉದ್ಯಾನವನ ನಿರ್ವಹಣೆಯನ್ನು ಖಾಸಗಿ 
ಒಡೆತನದ ಕಂಪನಿಗಳಿಗೆ ನೀಡಲು 
ಟೆಂಡರ್‌ ಪ್ರಕ್ರಿಯೆ ನಡೆಯುತ್ತಿದೆಯೇ; 
ಇದರಿಂದ 20 ವರ್ಷಗಳಿಂದ ಕಾರ್ಯ 
ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರಿಗೆ 


ಅನ್ಯಾಯವಾಗುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಇದನ್ನು ಸರಿಪಡಿಸಲು ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು? 


ಉದ್ಯಾನವನಗಳನ್ನು ' ಅವಕ್ಕಕತ `` ಆನುಗುಣವಾಗಿ ವಾರ್ಷಕ 
ಕಾರ್ಯಕ್ರಮ ಪಟ್ಟಿಯಲ್ಲಿ ಪ್ರಾವಿಧಾನ ಮಾಡಿ ಅನುಬಾನ ಲಭ್ಯತೆ 
ಆಧಾರದ ಮೇಲೆ ಉದ್ಯಾನವನ ನಿರ್ವಹಣೆಯನ್ನು ಮಾಡಲಾಗುತ್ತಿದೆ. 


ಆಲಮಟ್ಟಿ ಆಣೆಕಟ್ಟಿನ ವ್ಯಾಪ್ತಿಯಲ್ಲಿಯ ಉದ್ಯಾನವನಗಳ 
ನಿರ್ವಹಣೆಗಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಾವಳಿಗಳನ್ವಯ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದನ್ವಯ (KTPP) ಉದ್ಯಾನವನಗಳ ನಿರ್ವಹಣೆ 
ಕಾಮಗಾರಿಗಳನ್ನು ಟೆಂಡರ್‌ ಮೂಲಕವೇ ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. 
ಪ್ರಸ್ತುತ ಸದರಿ ಉದ್ಯಾನವನಗಳ ನಿರ್ವಹಣಾ ಕಾಮಗಾರಿಗಳನ್ನು 
ಟೆಂಡರ್‌ ಮೂಲಕ ನಿರ್ವಹಿಸಲು ಕೃಷ್ಣಾ ಭಾಗ್ಯ ಜಲ ನಿಗಮದಡಿ 
ಕ್ರಮ ಜರುಗಿಸಲಾಗುತ್ತಿದೆ. 


ಸಂಖ್ಯೆೇಜಸಂಇ'75 ಡಬ್ಲೂ ಬಿಎಂ 2022 


Yi 


(ಗೋವಿಂದ ಎಂಸೌರಜೋಳ) 


ಜಲ ಸಂಘ ಲ ಸಚಿವರು 


